ಕರ್ನಾಟಿಕ ವಿಧಾನ ಪರಿಷತು 


ಮಾಸ್ಯ ಸಡಸ್ಯರ ಹೆಸರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |: | 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


|: | 22.09.2021 


ಶ್ರೀ ಶಶಿಲ್‌ ಜಿ. ನಮೋಶಿ (ಶಿಕಕರ ಕ್ಲೇತು) 


ಪ್ರ ಶೆ 


ಕಲಬುರಗಿ ಜಿಲ್ಲೆಯಲ್ಲಿ 
ಪಂಚಾಯಿತಿ ವತಿಯಿಂದ 
ವಾಜಪೇಯಿ ವಸತಿ 
ಯೋಜನೆಯಡಿ 
ಬಡವರಿಗಾಗಿ 
ವಿತರಿಸಲು 
ಭೂಮಿ 
ಹಾಗೂ 
ಖರೀದಿಸಲಾಗಿದೆ ; 

ಈ ವಸತಿ ಯೋಜನೆಗಾಗಿ 
ಸರ್ಕಾರದಿಂದ ಎಷ್ಟು ಹಣ 
ನಿಗದಿಪಡಿಸಲಾಗಿದೆ; 


ಮನೆ 
ಎಷ್ಟು ಎಕರೆ 
ಖರೀದಿಸಲಾಗಿದೆ; 
ಯಾವಾಗ 


|: | ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ಉತ್ತರ 


ಅರ್ಹ ನಿವೇಶನ ರಹಿತ ಕುಟುಂಬಗಳಿಗೆ ನಿವೇಶನ ಹಂಚಿಕ 
ಮಾಡಲು ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯ ಮಂತಿಗಳ ಗ್ರಾಮೀಣ ! 
ನಿವೇಶನ ಮತ್ತು ನಗರ ಪ್ರದೇಶದಲ್ಲಿ ಮುಖ್ಯ ಮಂತಿಗೆಳ ನಗರ | 
ನಿವೇಶನ ಯೋಜನೆ ಜಾರಿಯಲ್ಲಿದ್ದು, ಈ ಯೋಜನೆಗಳಡಿ ಅರ್ಹ 
ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡಲಾಗುತ್ತಿದೆ. ನಿವೇಶನ 
ಹಂಚಿಕೆ ಮಾಡಲು ಸರ್ಕಾರಿ ಜಮೀನಿಗೆ ಪ್ರಥಮ ಆದ್ಯತೆ 
ನೀಡಲಾಗಿದ್ದು, ಸರ್ಕಾರಿ ಜಮೀನು ಲಭ್ಯವಿಲ್ಲದ ಕಡೆಗಳಲ್ಲಿ 
ಮಾತ್ರ ಖಾಸಗಿ ಜಮೀನು ಖರೀದಿಸಲು ಜಿಲ್ಲಾಧಿಕಾರಿಗಳ 
ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಜಮೀನು ಖರೀದಿ ಸಮಿತಿಯನ್ನು 
ರಚಿಸಲಾಗಿದೆ. | 

ಕಲಬುರಗಿ ಜಿಲ್ಲೆಯಲ್ಲಿ ಖಾಸಗಿ ಜಮೀನು ಖರೀದಿಗೆ 2002-03 | 


ರಿಂದ 2021-2022 ನೇ ಸಾಲಿನವರೆಗೆ ಆಗಸ್ಟ್‌ 31 ರ ಅಂತ್ಯಕ್ಕೆ 
ಬಿಡುಗಡೆ ಮಾಡಲಾದ ಅನುದಾನದ ವಿವರ ಕೆಳಕಂಡಂತಿದೆ. 


(ರೂ.ಲಕಗಳಲ್ಲಿ) 
Sake ಬಿಡುಗಡ | 
ಜಿಲ್ಲೆ ಯೋಜನೆ (ವಸರ ಮಾಡಲಾದ | 
ಹ ಅನುದಾನ 
ಗ್ರಾಮೀಣ ನಿವೇಶನ |! 98.2 MEISE 
ಕಲಬುರಗಿ 
ನಗರ ನಿವೇಶನ 237.69 1416.509 
1597.583 
ಹತ್‌ 336.21 


ಸರ್ಕಾರದ ಆದೇಶ ಸಂಖ್ಯೆ: ವಇ 33 ಹೆಚ್‌ಎಹೆಚ್‌ 2016, 
ದಿನಾಂಕ: 12.07.2016 ಮತ್ತು 14.07.2017 ರಲ್ಲಿ ಜಮೀನು ಖರೀದಿ 


ದರಗಳನ್ನು ಈ ಕೆಳಕಂಡಂತೆ ನಿಗದಿಪಡಿಸಿ ಆದೇಶ 
ಹೊರಡಿಸಲಾಗಿದೆ. 
(ರೂ.ಲಕ್ಷಗಳಲ್ಲಿ) 
ಗರಿಷ್ಟ ಮಿತಿ 
ಪಗ (ಪ್ರತಿ ಎಕರೆಗೆ). 
ಗ್ರಾಮೀಣ ಪ್ರದೇಶ ರೂ.9.00 
ಪಟ್ಟಿಣ ಪಂಚಾಯಿತಿ ರೂ.12.00 
ಪುರಸಬೆ ರೂ.15.00 
ನಗರಸಬೆ ರೂ.2250 
ಮಹಾನಗರ ಪಾಲಿಕೆ ರೂ.37.50] | 
ಬೃಹತ್‌ ಬೆಂಗಳೂರು ರೂ.75.00| ' 
ಮಹಾನಗರ ಪಾಲಿಕೆ 


ಈ ಯೋಜನೆಯಡಿ ಸದ್ಯ 
ಎಷ್ಟು ಮನೆಗಳನ್ನು 
ಕಟ್ಟಿಲಾಗಿದೆ; ಮತ್ತು ಇನ್ನು 
ಎಷ್ಟು ಮನೆಗಳನ್ನು ಕಟ್ಟುವ 
ಯೋಜನೆ ಇದೆ; 


ಇಲ್ಲಿಯವರೆಗೆ ಈ 
ಯೋಜನೆಗೆ ಜಾಗ ಮತ್ತು 
ಮನೆ: ಕಟ್ಟಿಲು . ಖರ್ಚು 


ಮಾಡಿದ ಹಣ ಎಷ್ಟು; 
(ವಿವರ ನೀಡುವುದು) 


| (ಉ) | ಮನೆ ಹಂಚಿಕೆ ಮಾಡಲು 


ಫಲಾನುಭವಿಗಳನ್ನು 
ಗುರುತಿಸಲಾಗಿದೆಯೇ; ಈ 
ಮೊದಲು ಸಿದ್ದಪಡಿಸಿದ 
ಫಲಾನುಭವಿಗಳು 
ಪಟ್ಟಿಯಲ್ಲಿ ಬದಲಾವಣೆ 
ಏನಾದರೂ 
ಮಾಡಲಾಗಿದೆಯೇ; ಮತ್ತು 
ಹಕ್ಕುಪತ್ರ ವಿತರಣೆ 
ಮಾಡಲಾಗಿದೆಯೇ; (ವಿವರ 
ನೀಡುವುದು) 


ಸರ್ಕಾರವು ಪ್ರತಿ ವರ್ಷ ಆಯವ್ಯಯದ 
ನಿಗದಿಪಡಿಸುವ ಅನುದಾನಕೆ ಅನುಗುಣವಾಗಿ ಗ್ರಾ 
ಪಂಚಾಯತಿವಾರು/ ಸ್ಥಳೀಯ ಸಂಸ್ಥೆಗಳವಾರು ಮನೆಗಳ ಗಃ: 
ನಿಗಧಿಪಡಿಸಿ ಗ್ರಾಮಸಭೆ/ನಗರ ಆಶ್ರಯ ಸಮಿತಿಗಳ ಮೂಲ 
ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ವಸತಿ ಸೌಕಯ 
ಕಲ್ಪಿಸಿ ಕೊಡಲು ಕ್ರಮ ವಹಿಸಲಾಗುತ್ತಿದೆ. 


ವಿವಿಧ ವಸತಿ ಯೋಜನೆಗಳಡಿ 
ಹೊಂದಿರುವ ಹಾಗೂ 


ಫಲಾನುಭವಿಗಳನ್ನು ಒಳಗೊಂಡಂತೆ ಕಅಬುರಗಿ ಜಿಲ್ಲೆ 


ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ 2010-11 ರಿಂದ 202 
22 ರ ಆಗಸ್ಟ್‌ 2021ರ ಅಂತ್ಯಕ್ಕೆ ರವರೆಗೆ ಒಟ್ಟು 1183: 
ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಜಿಲ್ಲಾವಾರು ವಿಷ 
ಈ ಕೆಳಕಂಡಂತಿದೆ. 


ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ನಗರುದ ಎಹೆಚ್‌ 
ಘಟಕದಡಿ ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕ ಕೋಳಗೆ 
ಅಭಿವೃದ್ಧಿ ಮಂಡಳಿ ವತಿಯಿಂದ ಒಟ್ಟು ರೂ. 769.65 ಕೋಟಿಗ 
ಮೊತ್ತದಲ್ಲಿ 12516 ಮನೆಗಳನ್ನು ನಿರ್ಮಿಸುವ 17 ಯೋಜನೆಗಳ 
ಕೇ೦ದ್ರ ಸರ್ಕಾರದಿಂದ ಅನುಮೋದನೆ ಪಡೆಯಲಾಗಿದೆ. 


ರಾಜ್ಯಾದ್ಯಂತ ಸಾಮಾಜಿಕ, ಆರ್ಥಿಕವಾಗಿ ಹಿಂದುಳಿ 
ವಸತಿರಹಿತ ಹಾಗೂ ನಿವೇಶನರಹಿತ ಕುಟುಂಬಗ 


ನಡೆಸಲಾಗಿದ್ದು ನಗರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ 2017-18; 


ಪ್ರಕಾರ ಕಲಬುರಗಿ ಜಿಲ್ಲೆಯಲ್ಲಿ ಕಂಡು 
ವಸತಿರಹಿತ/ನಿವೇಶನರಹಿತರ ವಿವರ ಕೆಳಕಂಡಂತಿದೆ. 


ಗ 
ಕ 


ಸಮೀಕ್ಲೆಯಲ್ಲಿರುವ ವಸತಿರಹಿತ/ನಿವೇಶನರಹಿತರನ. 
ಮಾತ್ರ ವಸತಿ/ನಿವೇಶನ ಯೋಜನೆಗಳಿಗೆ ಆಯ್ಕೆ ಮಾಡಲಾಗುತ್ತಃ 
ವಸತಿ/ನಿವೇಶನ ಯೋಜನೆಗಳಡಿ ಸರ್ಕಾರ ನಿಗದಿಪಡಿಸಿದ ಗುರ 
ಅನುಗುಣವಾಗಿ ಗ್ರಾಮಸಭೆ/ನಗರ ಆಶ್ರಯ ಸಮಿತಿ ಮೂಲ 
ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕಾಗಿರುತ್ತದೆ (ವಿವೇಶ 
ಯೋಜನೆಗಳಡಿ ಗರಿಷ್ಟ ಗುರಿ ನಿಗಪಡಿಸಿರುವುದಿಲ್ಲ. ಒಂದ 
ವೇಳೆ ಸದರಿ ಯೋಜನೆಗಳಡಿ ಆಯ್ಕೆಯಾದ ಫಲಾನುಭವಿಗ 
ಪಟ್ಟಿಯಲ್ಲಿ ಅನರ್ಹರು ಕಂಡುಬಂದಲ್ಲಿ ನಗರ ಪ್ರದೇಶದ 


ಬಂದಿರು. 


ಒಟಿ 


ಕಲಬುರಗಿ 


MO 


ಸ್ವಂತ ನಿಬೇಶ: 
ಸರ್ಕಾರದಿಂದ ನಿವೇಶನ ಪಡೆ: 


Re RSE CLC 


ಸಮೀಕ್ಷೆಯನ್ನು 2010-11 ನೇ ಸಾಲಿನಲ್ಲಿ ಗ್ರಾಮೀಣ ಪ್ರದೇಶದೇ 


ಸಾಲಿನಲ್ಲಿ ಬೇಡಿಕೆ ಸಮೀಕ್ಷೆಯನ್ನು ನಡೆಸಲಾಗಿದೆ. ಸಮೀ, 


366: 


ನಗರ ಆಶ್ರಯ ಸಮಿತಿ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಜಾಗ್ಯ $ | 


PA 


ಬೂ 


ಸಮಿತಿಗೆ ರದ್ದುಪಡಿಸಲು ಅವಕಾಶ ನೀಡಲಾಗಿದೆ. ಆದರೆ ಬದಲಿ 
ಫಲಾನುಭವಿಗಳನ್ನು ಅಥವಾ ಹೊಸದಾಗಿ ಫಲಾನುಭವಿಗಳನ್ನು 
ಸೇರಿಸಲು ಅಧಿಕಾರವಿರುವುದಿಲ್ಲ. ಅನರ್ಹರ ಬದಲಿಗೆ ಪುನ: ನಗರ 
ಆಶ್ರಯ ಸಮಿತಿ/ ಗ್ರಾಮಸಭೆಯಲ್ಲಿಯೇ ಅರ್ಹ 
ಫಲಾನುಭವಿಗಳನ್ನು ಹೊಸದಾಗಿ ಆಯ್ಕೆ ಮಾಡಬೆಕಾಗಿರುತ್ತದೆ. 


ಗ್ರಾಮೀಣ ವಸತಿ/ನಿವೇಶನ ಯೋಜನೆಗಳಿಗೆ 
ಸಂಬಂದಪಟ್ಟಂತೆ ಸರ್ಕಾರವು ಹೊರಡಿಸಿರುವ ಆದೇಶ ಸಂಖ್ಯ: 
ವಣ 67 ಹೆಚ್‌ಎಹೆಚ್‌ 2015, ದಿನಾ೦ಕ:16.11.2015 ರ ಸಂಬಂಧ | 
ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹೂಡಲೌಾಗಿದ್ದ, ಘನ 
ನ್ಯಾಯಾಲಯವು ದಿನಾಂಕ:07.02.2017 ರಲ್ಲಿ ಜಾಗೃತಿ 
ಸಮಿತಿಯಲ್ಲಿ ಫಲಾನುಭವಿಗಳ ಅನುಮೋದನೆಗೆ ತಡೆಯಾಜ್ಞೆ 
ನೀಡಿ, ದಿನಾ೦ಕ:15.06.2017 ರಂದು ಮದ್ಯಂತರ ತೀರ್ಪುನ್ನು 
ಹೊರಡಿಸದ ಪ್ರಕಾರ ಗ್ರಾಮಸಭೆ ಮೂಲಕ ಆಯ್ಕೆಯಾದ | 
ಫಲಾನುಭವಿಗಳ ಪಟ್ಟಿಯ ಮೇಲೆ ಕ್ರಮ ತೆಗೆದುಕೂಳಲು | 
ತಾಲ್ಲೂಕು ಪಂಚಾಯತಿಯ ಕಾರ್ಯನಿರ್ವಾಹಣಾಧಿಕಾರಿಗಳಿಗೆ 
ಅನುಮತಿ ನೀಡಲಾಗಿದ್ದು, ಅದರಂತೆ ಕಮವಮಹಿಸಲಾಗುತ್ತಿದೆ. 


ಕಲಬುರಗಿ ಜಿಲ್ಲೆಯಲ್ಲಿ 2012-13 ರಿಂದ 2021-22 ರವರೆಗೆ | 
ಗ್ರಾಮೀಣ ಪ್ರದೇಶದಲ್ಲಿ 549 ಹಾಗೂ ನಗರ ಪ್ರದೇಶದಲ್ಲಿ 3626 | 
ನಿವೇಶನಗಳು ಒಟ್ಟು 4175 ನಿವೇಶನಗಳಿಗೆ ಹಕ್ಕುಪತ್ರಗಳನ್ನು 
ಹಂಚಿಕೆ ಮಾಡಲಾಗಿದೆ. | 
(ಊ) ಈಗಾಗಲೇ ಕಟ್ಟಲಾಗಿರುವ | 1. ಕಲಬುರಗಿ ಜಿಲ್ಲೆಯ ತಾಲೂಕು ಪಂಚಾಯಿತಿಗಳಲ್ಲಿ | 
ಮನೆಗಳಿಗೆ ಅವಶ್ಯವಿರುವ ಈಗಾಗಲೇ ನಿರ್ನಿಸಲಾಗಿರುವ ಮನೆಗಳಿಗೆ ಅವಶ್ಯವಿರುವ 
ರಸ್ತೆ, ನೀರು ಹಾಗೂ ರಸ್ತೆ, ನೀರು ಹಾಗೂ ವಿದ್ಯುತ್‌ ಪೂರೈಸಲಾಗಿರುವ ವಿವರ, 


ವಿದ್ಯತ್‌ ಕೆಳಕಂಡಂತಿದೆ. 
ಪ ಪ ್ಯ ಈಗಾಗಲೇ ಕಟ್ಟಲಾಗಿರುವ ಮನೆಗಳಿಗೆ 
ನ ತಾಲ್ಲೂಕು ಅವಶ್ಯವಿರುವ ರಸ್ತೆ, ನೀರು ಹಾಗೂ 
_ ವಿದ್ಯುತ್‌ ಪೂರೈಸಲಾಗಿರುವ ಮಾಹಿತಿ 
1 | ಆಪ್ನಲ್‌ಪುರ 
2 ವೆ 
3 | ಚಿಂಚೋಳಿ 
4 | ಚಿತ್ತಾಪುರ 
5 | ಜೇವರ್ಗಿ 
6 | ಕಲಬುರಗಿ ರಸ್ತೆಯನ್ನು ನಿರ್ಮಿಸಲಾಗಿದ್ದು, ನೀರು 
ಹಾಗೂ ವಿದ್ಯುತ್‌ ಪ್ರಗತಿ 
7 ಹಂತದಲ್ಲಿರುತ್ತದೆ. 
8 | ಕಮಲಾಪುರ 
9 |ಸೇಡಂ 
10 | ಶಹಾಬಾದ 
11 | ಯಡ್ರಾಮಿ 


|2 ಶಹಾಬಾದ್‌ ನಗರಸಭೆಯಿಂದ, ಅಫ್ಮಲ್‌ಪುರ ಪಟ್ಟಣ 


ಪಂಚಾಯಿತಿ, ಜೀವರ್ಗಿ ಪಟ್ಟಣ ಪಂಚಾಯಿತಿ ಸಣ 
ಪುರಸಭೆ ವತಿಯಿಂದ, ಅಳಂದ ಪುರಸಬೆ ವತಿಯಿಂದ, 
ಮೂಲಭೂತ ಸೌಕರ್ಯ ಕಲ್ಪಿಸಿರುವುದಿಲ್ಲ. 

ಚಿಂಚೋಳಿ ಪಟ್ಟಣ ಪಂಚಾಯಿತಿ ಹಾಗೂ ಚಿತ್ತಾನ)ರ 
ಪುರಸಭೆ ನಿವೇಶನ ಅಭಿವೃದ್ಧಿಯಾಗದಿರುವುದರಿ! ದ 
ಮೂಲಭೂತ ಸೌಕರ್ಯ ಕಲ್ಪಿಸಿರುವುದಿಲ್ಲ. 

ವಾಡಿ ಪುರಸಭೆವತಿಯಿಂದ ನಿವೇಶನ ರಚನೆಯಾಗಿರ 
ಮನೆಗಳ ಕಟ್ಟಡ ನಿರ್ಮಾಣ ಪ್ರಾರೂಭವಾಗಿರುವುದಿ ೧. 
ಕುಡಿಯುವ ನೀರಿನ ಟ್ಯಾಂಕ್‌ ನಿರ್ಮಿಸಿದ್ದು, ರಸ್ತೆ & ವಿದು ಕ್‌ 
ಸಂಪರ್ಕ ಕಲ್ಪಿಸಲಾಗುವುದು. 


5. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಕೆಸರಟಗಿ ಸನಂ. 2 ೩ 


28 ರಲ್ಲಿ ನಿರ್ಮಿಸಲಾದ ಮನೆಗಳಿಗೆ ಮೂಲಭೂತ ಸೌಕಂ ೯ 
ಪೂರೈಸಲಾಗಿದೆ ಮತ್ತು ಪಲ್ಲಾಪೂರ ಹಾ 


“'ಜಾಫರಬಾದರಲ್ಲಿ ನಿರ್ಮಿಸಲಾದ ಮನೆಗಳಿಗೆ 599 ಮನೆಗೇ ಗೆ 


ಮೂಲಭೂತ ಸೌಕರ್ಯ ಒದಗಿಸುವ ಕಾಂ ೯ 


ಸಂಖ್ಯೆ :ವಇ 342 ಹೆಚ್‌ಎಎಂ 2021 


ಪ್ರಗತಿಯಲ್ಲಿರುತ್ತದೆ. 
BEE 


ವಸತಿ ಮತ್ತು ಮೂಲಸೌಲಭ್ಯ 
ಅಬಿವೃದ್ಧಿ ಸಚಿವರು 


